ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 316 

: ಶ್ರೀ ಆರ್‌. ಪ್ರಸನ್ನ ಕುಮಾರ್‌ 

: 06.03.2020 

: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು. 


pl 
Ke) 


್‌ 
ಪ್ರಶ್ನೆ 


ಉತ್ತರ 


ಪ್ರತಿ "ವರ್ಷ ಡಿಸೆಂಬರ್‌ 3ರಂದು 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ 


ಅಂಗವಿಕಲರ ದಿನಾಚರಣೆಯನ್ನು | ಇಲಾಖಾ ವತಿಯಿಂದ ಪ್ರತಿ ವರ್ಷ ಡಿಸೆಂಬರ್‌ 03 ರಂದು ವಿಶ್ವ 
ಸರ್ಕಾರ ಆಚರಿಸುತ್ತಿರುವುದು ವಿಕಲಚೇತನರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ 
ನಿಜವೇ; ಆಚರಿಸಲಾಗುತ್ತಿದೆ. 

ಹಾಗಿದ್ದಲ್ಲಿ, ಅಂಗವಿಕಲರುಗಳು 

ಅನೇಕ ಸವಲತ್ತುಗಳನ್ನು ಪಡೆಯಲು 

ಸರ್ಕಾರದ ನೀತಿ ನಿಯಮಗಳು | ವಿಕಲಚೇತನರು ಅನೇಕ ಸವಲತ್ತುಗಳನ್ನು ಪಡೆಯಲು ಸರ್ಕಾರದ 
ಅಡ್ಡಿಯಾಗಿರುವುದು ಸರ್ಕಾರದ | ನೀತಿ ನಿಯಮಗಳು ಅಡ್ಡಿಯಾಗಿರುವುದಿಲ್ಲ. 


ಗಮನಕ್ಕೆ ಬಂದಿದೆಯೇ: ಬಂದಿದಲ್ಲಿ 
ತೆಗೆದುಕೊಂಡ ಕ್ರಮವೇನು; (ವಿವರ 
ನೀಡುವುದು) 


ಅಂಗವಿಕಲರ ಮಾಸಿಕ ಪಿಂಚಣಿ 
ಪಡೆಯಲು ಪೋಷಕರ ವಾರ್ಷಿಕ 
ವರಮಾನ ರೂ.11,500ಕ್ಕೆ ನಿಗಧಿ 


ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಇದು ಇಂದಿನ ಕಾಲಕ್ಕೆ 


ಪ್ರಸ್ತುತವೇ: ಸರ್ಕಾರ ಅಂಗವಿಕಲರ 
ನೆರವಿಗೆ ಯಾವ ರೀತಿ ಕಾರ್ಯಕ್ರಮ 
ರೂಪಿಸಿದೆ; (ವಿವರ ನೀಡುವುದು) 


ಅಂಗವಿಕಲ ವ್ಯಕ್ತಿಗಳಿಗೆ ಆರೋಗ್ಯ, ಶಿಕ್ಷಣ, ವಸತಿ ಇಲಾಖೆಗಳಿಂದ 
ಅನೇಕ ಸೌಲಭ್ಯಗಳನ್ನು ಹಾಗೂ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆಯಿಂದ ಸಾಧನ ಸಲಕರಣೆಗಳನ್ನು 
ಒದಗಿಸಲಾಗುತ್ತಿದ್ದು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ 
ನಿರ್ದೇಶನಾಲಯದಿಂದ ವಾರ್ಷಿಕ ಆದಾಯ ಗ್ರಾಮೀಣ 
ಪ್ರದೇಶದಲ್ಲಿ ರೂ.12,000/- ಹಾಗೂ ಪಟ್ಟಣ ಪ್ರದೇಶದಲ್ಲಿ 
ರೂ.17,000/-ಗಳನ್ನು ಹೊಂದಿರುವ ಮತ್ತು ಶೇಕಡ 40ಕ್ಕಿಂತ 
ಹೆಚ್ಚಿನ ಅಂಗವಿಕಲತೆ ಇರುವ ವ್ಯಕ್ತಿಗಳಿಗೆ ಅವರ ಜೀವನ 
ನಿರ್ವಹಣೆಗಾಗಿ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತಿದೆ. 


ಪೋಷಕರ `ವರಮಾನದ ಮಿತಿ] ಬಡತನ `ಕೇಖೆಗಿಂತ ಕೆಳೆಗಿರುವ್‌ ಫಲಾನುಭವಿಗಳಿಗೆ ಬಿ.ಪಿ.ಎಲ್‌ 
ಏರಿಕೆಯಾಗದೇ ಯಾವುದೇ | ಕಾರ್ಡ್‌ ಆಧಾರದ ಮೇಲೆ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 
ಸವಲತ್ತುಗಳ ಫಲ ಪಡೆಯಲು ಕೆಲವೊಂದು ಯೋಜನೆಗಳಲ್ಲಿ ಆದಾಯ ಮಿತಿ ಇರುವುದಿಲ್ಲ 
ಅಂಗವಿಕಲರಿಗೆ ವಿವರಗಳ ಈ ಕೆಳಕಂಡಂತಿದೆ. 
ಸಾಧ್ಯವಾಗದಿರುವುದರಿಂದ ಸರ್ಕಾರ ವ್‌ ನಾರ್‌ ಏನ 
Fi ಜುಗ ತ್ನ್‌ಣ ಸಮಃ -- ನಿರುಡ್ನೋಗಿ - ಆದಾಯ "ಮಿತಿ" ಇರುವುದಿಲ್ಲ. 
ಕೃಗೊಳ್ಳುಪುದೇ? ವಿಕಲಚೇತನರಿಗೆ § 

ನಿರುದ್ಯೋಗ ಭತ್ಯೆ | 

2 ಎಸ್‌.ಎಸ್‌.ಎಲ್‌.ಸಿ ಹಾಗೂ | ಆದಾಯ ಮಿತಿ ಇರುವುದಿಲ್ಲ. 

ನಂತರದ ವ್ಯಾಸಂಗ 

ಮಾಡುತಿರುವ ಅಂಧ 

ಎದ್ಯಾರ್ಥಿಗಳಿಗೆ ಟಾಕಿಂಗ್‌ 

ಲ್ಯಾಪ್‌ಟಾಪ್‌ ವಿತರಣೆ, 


ಈ 


ಕಸಂ 7 ಯೋಜನೆ'ಹೆಸರು” ವವರ 
3 ವಿಕಲಚೇತನ ಆದಾಯ ಮಿತಿ ಇರುವುದಿಲ್ಲ. 
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ 
ವೇತನ, 
ಪಿ ಉನ್ನತೆ ಶಿಕ್ಷಣ`ಪೆಡೆಯುವೆ'| ಆದಾಯ ಮತಿ ಇರುವುದ 
ವಿಕಲಚೇತನರಿಗೆ ಶುಲ್ಕ 
ಮರುಪಾವತಿ 
೨ ಪ್ರತಿಭಾವಂತ ಅಂಗವಿಕಲ ಆದಾಯ ಮಿತಿ ಇರುವುದಿಲ್ಲ. 
ವಿದ್ಯಾರ್ಥಿಗಳಿಗೆ 
ಪ್ರೋತ್ಲಾಹಧನ ಬಹುಮಾನ 
6 ಅಂಗವಿಕಲತೆ ನಿವಾರಣಾ] ಆದಾಯ ಮತಿ ಇರುವುದಿಲ್ಲ. 
ವೈದ್ಯಕೀಯ ಪರಿಹಾರ ನಿಧಿ 
7 ಸಾಧನೆ ಮತ್ತು ಪ್ರಶಿಭೆ ಆದಾಯ ಮಿತಿ ಇರುವುದಿಲ್ಲ. 
F ಅಂಗವಿಕಲರಿಗ್‌ ಮಾಸಿಕ] ಗ್ರಾಮೀಣ ಪ್ರದೇಶದಲ್ಲಿ 
ನಿರ್ವಹಣೆ ಭತ್ಯೆ ರೂ.12,000/- ನಗರ 
ಪ್ರದೇಶದಲ್ಲಿ ರೂ.17,000/- 
9 ಸಾಧನ ಸಲಕರಣೆ ಗ್ರಾಮೀಣ ಪ್ರದೇಶದಲ್ಲಿ 
ರೂ.11,500/- ನಗರ 
ಪ್ರದೇಶದಲ್ಲಿ ರೂ.24,000/- 
10 ತೀವ್ರತರನಾದೆ ದೈಹಿಕ] ಕುಟುಂಬದ ವಾರ್ಷಿಕೆ 
ವಿಕಲಚೇತನರಿಗೆ ಆದಾಯ ರೂ.2.00 
ಯಂತ್ರಚಾಲಿತ ದ್ವಿಚಕ್ರ | ಲಕ್ಷಗಳಿಗಿಂತ ' 
ವಾಹನ ನೀಡುವುದು ಕಡಿಮೆಯಿರಬೇಕು 
1 ಸ್ವಯಂ ಉದ್ಯೋಗಕ್ಕಾಗಿ | ಗ್ರಾಮೀಣ ಪ್ರದೇಶದಲ್ಲಿ 
ಆಧಾರ ಯೋಜನೆ ರೂ.11,500/- ನಗರ 
ಪ್ರದೇಶದಲ್ಲಿ ರೂ.24,000/- 
12 ವಿಕಲಚೇತನ ವ್ಯಕ್ತಿಗಳನ್ನು ವಿಕಲಚೇತನ ವ್ಯಕ್ತಿಗಳೊಡನೆ 
ಸಾಮಾನ್ಯ ವ್ಯಕ್ತಿಗಳು | ವಿವಾಹವಾಗುವ ಸಾಮಾನ್ಯ 


ವಿವಾಹವಾದಲ್ಲಿ ಪ್ರೋತ್ಸಾಹ 


ಧನ 


ವ್ಯಕ್ತಿಗಳಿಗೆ ಯಾವುದೇ 
ಆದಾಯ ಮಿತಿ ಇರುವುದಿಲ್ಲ. 


ಅಂಧೆ ಮಹಳೆಯರಿಗೆ 
ಜನಿಸುವ ಮಕ್ಕಳ ಪಾಲನೆಗೆ 
ಶಿಶು ಪಾಲನಾ ಭತ್ಯೆ 


ಕುಟುಂಬದ ವಾರ್ಷಿಕ 
ಆದಾಯ ರೂ.2.50 ಲಕ್ಷಗಳ 
ಒಳಗಿರಬೇಕು 


14 ಬುದ್ದಿಮಾಂದ್ಯ ವ್ಯಕ್ತಿಗಳ | ಗ್ರಾಮೀಣ ಪ್ರದೇಶದಲ್ಲಿ 
ತಂದೆ-ತಾಯಿ/ಹೋಷಕರಿಗೆ | ರೂ.11,500/- ನಗರ 
ವಿಮಾ ಯೋಜನೆ ಪ್ರದೇಶದಲ್ಲಿ ರೂ.24,000/- 


ಸಂಖ್ಯೆ: ಮಮ 38 ಪಿಹೆಚ್‌ಪಿ 2020 


J 


yy 


4 


(ಶಶಿಕಲಾ | ಅ? ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚೆವರು 


